ಕರ್ನಾಟಿಕ ವಿಧಾನ ಪರಿಷತ್ತು 


ಮಾನ್ಯ ಸದಸ್ಯರ ಹೆಸರು 
. ಉತ್ತರಿಸಬೇಕಾದ ದಿನಾಂಕ 
. ಉತ್ತರಿಸುವ ಸಚಿವರು 


UN 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂ: 690 


ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತು 
22/02/2022. 
: ಸಹಕಾರ ಸಚಿವರು 


ಪ್ರಶ್ನೆ 


ಉತ್ತರ 


ಎಪಿಎಂಸಿ ಕಾಯ್ದೆ 
ತಿದ್ದುಪಡಿಯ 
ಪರಿಣಾಮಗಳಿಂದ ರೈತರು 
ಬೆಳೆದ ಉತ್ಪನ್ನಗಳಿಗೆ 
ಸರಿಯಾದ ಬೆಲೆ ಸಿಗದೆ ರೈತರು 
ತೊಂದರೆಗೊಳಗಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; ಬಂದಿದ್ದಲ್ಲಿ, 
ಯಾವ ಉತ್ಸನ್ನಗಳ ಬೆಲೆ 
ಕಡಿಮೆಯಾಗಿದೆ; ಎಷ್ಟು 
ಕಡಿಮೆಯಾಗಿದೆ; ರೈತರು ಬೆಳೆದ 
ಉತ್ಪನ್ನಗಳಿಗೆ ಸೂಕ್ತ ಬೆಲೆ 
ಒದಗಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; 
(ವಿವರ ನೀಡುವುದು) 


ದರ: 


ಸರ್ಕಾರದ ಗಮನಕೆ ಬಂದಿರುವುದಿಲ್ಲ. 


ರೈತರಿಗೆ ಉತ್ತಮ ಮಾರುಕಟ್ಟೆ ಸೌಲಭ್ಯ ಒದಗಿಸಿ 
ಸ್ಪರ್ಧಾತ್ಮಕ ಬೆಲೆ ದೊರಕಿಸುವಂತಾಗಲು ಹಾಗೂ 
ರೈತ ಬೆಳೆಗಾರರಿಗೆ ಹತ್ತಿರದಲ್ಲಿಯೇ ಸೂಕ್ತ ಹಾಗೂ 
ಸರಳೀಕೃತ ಮಾರುಕಟ್ಟೆ ಸೌಲಭ್ಯ ಕಲ್ಪಿಸುವ 
ದೃಷ್ಟಿಯಿಂದ ರಾಜ್ಯ ಸರ್ಕಾರವು ಅಧ್ಯಾದೇಶ 
ಸಂ:05/2020ರ ಮೂಲಕ ಕರ್ನಾಟಿಕ ಕೃಷಿ ಉತ್ಪನ್ನ 
ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 8(2), ಕಲಂ 
83) ಹಾಗೂ ಕಲಂ 117ಕ್ಕೆ ತಿದ್ದಪಡಿ ಮಾಡಿ 
ದಿ:16/05/2020 ರಿಂದ ಜಾರಿಗೆ ಬರುವಂತೆ ಅವಕಾಶ 
ನೀಡಲಾಗಿದೆ. _, 

ತಿದ್ದುಪಡಿ ಮೇರೆಗೆ ಅಧಿಸೂಚಿತ ಕಷಿ 
ಉತ್ಪನ್ನಗಳನ್ನು ಎಪಿಎಂಸಿ ಪ್ರಾಲಗಣದಲ್ಲಿಯೇ 
ಮಾರಾಟ ಮಾಡಬೇಕೆ೦ಬ ನಿರ್ಬಂಧ 
ತೆರವುಗೊಳಿಸಲಾಗಿದೆ ಹಾಗೂ ಮಾರುಕಟ್ಟೆ 
ಸಮಿತಿಗಳ ನಿಯಂತ್ರಣವನ್ನು ಪ್ರಾಂಗಣಕ್ಕೆ 
ಸೀಮಿತಗೊಳಿಸಿದೆ. ತದನಂತರ ಕಾಯ್ದೆ 
ಸಂ:59/2020ರ ಮೂಲಕ ದಿ:31/12/2020 ರಂದು 
ತಿದ್ದುಪಡಿ ಮಾಡಿ ರಾಜ್ಯ ಪತ್ರದಲ್ಲಿ, ಪ್ರಕಟಿಸಲಾಗಿದೆ. 


ತಿದ್ದುಪಡಿ ಸೈಗೊಂಡ ನಂತರದಲ್ಲಿ 
ರಾಜ್ಯದಲ್ಲಿನ ರೈತರು ತಾವು ಬೆಳೆದ ಕೃಷಿ 
ಉತ್ಪನ್ನಗಳನ್ನು ಮಾರುಕಟ್ಟೆ ಪ್ರಾಂಗಣಗಳಲ್ಲಿ, ಕೃಷಿ 
ಮಾರಾಟ ನಿರ್ದೇಶಕರಿಂದ ಲೈಸೆನ್ಸ್‌ ಹೊಂದಿರುವ 


ನೇರ ಖರೀದಿ ಕೇಂದ್ರಗಳಲ್ಲಿ, ರೈತ-ಗ್ರಾಹಕ 
ಮಾರುಕಟ್ಟೆ ಪ್ರಾಂಗಣಗಳಲ್ಲಿ, ಖಾಸಗಿ ಮಾರುಕಟ್ಟೆ 
ಪ್ರಾಂಗಣಗಳಲ್ಲಿ ಮಾರಾಟ ಮಾಡುವ 


ಅವಕಾಶಗಳೊಂದಿಗೆ ತಮ್ಮ ಹೊಲದಲ್ಲಿಯೂ ಸಹ 
ತಮ್ಮ ಇಚ್ಛೆಯಂತೆ ಮಾರಾಟ ಮಾಡಲು ಹಾಗೂ 
ಹೆಚ್ಚಿನ ಧಾರಣೆ ಪಡೆಯಲು ಅವಕಾಶ ಲಭ್ಯವಾಗಿದೆ. 


ಪ್ರಸ್ತುತ ತಿದ್ದುಪಡಿ ನಂತರದ ಬೆಳವಣಿಗೆಯಲ್ಲಿ 
ಮಾರುಕಟ್ಟೆ ಪ್ರಾಂಗಣದ ಹೊರಗಿನ ವ್ಯಾಪಾರ 
ವಹಿವಾಟಿನಲ್ಲಿ ರೈತರು ಅನಾನುಕೂಲ/ತೊಂದರೆಗೆ 
ಒಳಗಾಗಿರುವ ಕುರಿತು ಸರ್ಕಾರಕ್ಕೆ ಯಾವುದೇ 
ಮಾಹಿತಿ ಅಥವಾ ದೂರು ಸಲ್ಲಿಕೆಯಾಗಿರುವುದಿಲ್ಲ. 


ಮಾರುಕಟ್ಟೆಗಳಲ್ಲಿ ಬೇಡಿಕೆ ಮತ್ತು ಪೂರೈಕೆ 
ಆಧಾರದಲ್ಲಿ ಬೆಲೆಗಳು ನಿರ್ಧಾರವಾಗುತ್ತದೆ. 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ 
(ನಿಯಂತ್ರಣ ಮತ್ತು ಅಭಿವೃದ್ಧಿ ಅಧಿನಿಯಮ 
1966ರ ಕಲಂ 76 ರಡಿ ನಿರ್ದಿಷ್ಠಪಡಿಸಿರುವಂತೆ 
ಅಧಿಸೂಚಿತ ಕೃಷಿ ಉತ್ಪನ್ನದ ಮಾರಾಟ ಬೆಲೆಯನ್ನು 
ಟಿಂಡರ್‌ ಪದ್ಮತಿ ಅಥವಾ ಸಾರ್ವಜನಿಕ ಹರಾಜು 
ಅಥವಾ ಬಹಿರಂಗ ಒಪ್ಪಂದ ಅಥವಾ ಮಾದರಿ 
ಗುಣಮಟ್ಟದ ಆಧಾರದ ಮೂಲಕ 
ನಿರ್ಧರಿಸಲಾಗುತ್ತದೆ. ಕೃಷಿ ಉತ್ಪನ್ನ ಮಾರುಕಟ್ಟೆ 
ಸಮಿತಿಗಳು ಬೆಲೆ ನಿರ್ಧರಣೆ ಮಾಡುವ ಅಧಿಕಾರ 
ಹೊಂದಿರುವುದಿಲ್ಲ. 


ಮಾರುಕಟ್ಟೆಗಳಲ್ಲಿ ಧಾರಣೆ ಕುಸಿತ ಕಂಡ 
ಸಂದರ್ಭದಲ್ಲಿ ರಾಜ್ಯ ಸರ್ಕಾರವು ಬೆಂಬಲ 
ಬೆಲೆಯನ್ನು ಘೋಷಿಸಿ ಗೊತ್ತುಪಡಿಸಿದ ಏಜೆನ್ಸಿಗಳ 
ಮೂಲಕ ರೈತರಿಂದ ಉತ್ಪನ್ನಗಳನ್ನು ಖರೀದಿಸಲು 
ಕೆಮ ವಹಿಸುತ್ತದೆ. ಸರ್ಕಾರವು. ಧಾರಣೆ ಕುಸಿತ 
ಸಂದರ್ಭದಲ್ಲಿ ಮಧ್ಯ ಪ್ರವೇಶಿಸುವುದರಿಂದ ರೈತರಿಗೆ 
ನೆರವಾಗುವುದಲ್ಲದೆ ಮಾರುಕಟ್ಟೆಯಲ್ಲಿ ಧಾರಣೆ 
ಸ್ಥಿರಗೊಳ್ಳಲು ಸಾಧ್ಯವಾಗುತ್ತದೆ. 


ರಾಜ್ಯ ಸರ್ಕಾರವು ರಾಜ್ಯದಲ್ಲಿ ಆನ್‌ಲೈನ್‌ 
ಮಾರುಕಟ್ಟೆ ವ್ಯವಸ್ಥೆಗಾಗಿ ರಾಷ್ಟೀಯ ಇ-ಮಾರ್ಕೆಟ್‌ 
ಸರ್ವೀಸೆಸ್‌ ಪ್ರೈವೇಟ್‌ ಲಿಮಿಟೆಡ್‌ (ರೆಮ್ಸ್‌) 
ಸಂಸ್ಥೆಯನ್ನು ಸ್ಮಾಪನೆ ಮಾಡಿರುತ್ತದೆ. ಸದರಿ ಸಂಸ್ಥೆಯ 
ಮೂಲಕ ಜಾರಿಯಾಗುತ್ತಿರುವ ಆನ್‌ಲೈನ್‌ ಮಾರುಕಟ್ಟೆ 
ವ್ಯವಸ್ಥೆಯಲ್ಲಿ ಇ-ಟೆಂಡರ್‌ ಪದ್ದತಿಯ ಮೂಲಕ 
ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿದಾರರು ಖರೀದಿ 
ಪುಕಿಯೆಯಲ್ಲಿ ಭಾಗವಹಿಸುವುದರಿಂದ ಉತ್ಪನ್ನದ 
ನೈಜ ಬೆಲೆ ನಿರ್ಧರಣೆಗೆ ಅವಕಾಶವಾಗುತ್ತಿದೆ. 


ಎಪಿಎಂಸಿ ಕಾಯ್ದೆ 
ಪೂರ್ವದಲ್ಲಿ ರಾಜ್ಯದಲ್ಲಿರುವ ಎಪಿಎಂಸಿ 
ಗಳಿಗೆ ಬರುತ್ತಿದ್ದ ವಾರ್ಷಿಕ 
ಆದಾಯಬೆಷ್ಟು; ಕಾಯ್ದೆ ತಿದ್ದುಪಡಿಯ 
ನಂತರ ಎಪಿಎಂಸಿ ಗಳಿಗೆ ಬರುತ್ತಿರುವ 
ವಾರ್ಷಿಕ ಆದಾಯವೆಷ್ಟು; (ಎಪಿಎಂಸಿ 
ವಾರು ಮಾಹಿತಿ ನೀಡುವುದು) 


ಆ) 


ತಿದ್ದುಪಡಿಯ | 


2019-20 ರಿಂದ 2021-22 (ಜನವರಿ- 
2022ರ : ಅಂತ್ಯದವರೆಗೆ) ಮಾರುಕಟ್ಟೆ 
ಸಮಿತಿಗಳ ಆದಾಯದ ವಿವರಗಳನ್ನು 
ಅನುಬಂಧದಲ್ಲಿ ಒದಗಿಸಲಾಗಿದೆ. 


ಎಪಿಎಂಸಿ ಕಾಯ್ದೆ ತಿದ್ದುಪಡಿಯ 
ಪರಿಣಾಮಗಳಿಂದ ರೈತರು ಬೆಳೆದ 
ಉತ್ಪನ್ನಗಳು ಎಪಿಎಂಸಿ ಮೂಲಕ 
ಮಾರಾಟವಾಗದೇ ನೇರವಾಗಿ ಖಾಸಗಿ 
ವ್ಯಾಪಾರಸ್ಕರ ಕೈಸೇರುತ್ತಿರುವುದರಿಂದ 
ಬೆಲೆಗಳು ಗಗನಕ್ಕೇರಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೆಳ ಬಂದಿದ್ದಲ್ಲಿ 
"| ಬೆಲೆಗಳನ್ನು ನಿಯಂತಿಸಲು ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು? (ವಿವರ 
ನೀಡುವುದು) 


ಇ) 


ಎಪಿಎಂಸಿ ಕಾಯ್ದೆ ತಿದ್ದುಪಡಿಯ 
ಪರಿಣಾಮಗಳಿಂದ ರೈತ-ಬೆಳೆಗಾರರ ಕೃಷಿ 
ಉತ್ಪನ್ನಗಳು ಈ ಹಿಂದಿನಂತೆ ಕೃಷಿ ಉತ್ಪನ್ನ 
ಮಾರುಕಟ್ಟೆ ಸಮಿತಿಗಳ ಮಾರುಕಟ್ಟೆ 
ಪ್ರಾಂಗಣಗಳಲ್ಲಿ, ಕೃಷಿ ಮಾರಾಟಿ 
ನಿರ್ದೇಶಕರಿಂದ ಲೈಸೆನ್ಸ್‌ ಹೊಂದಿದ ನೇರ 
ಖರೀದಿ ಕೇಂದ್ರಗಳಲ್ಲಿ, ಖಾಸಗಿ ಮಾರುಕಟ್ಟೆ 
ಪ್ರಾಂಗಣಗಳಲ್ಲಿ, ರೈತ-ಗ್ರಾಹಕ ಮಾರುಕಟ್ಟೆ 


ಪ್ರಾಂಗಣಗಳಲ್ಲಿ ಮಾರಾಟವಾಗುತ್ತಿದೆ. 
ಅಲ್ಲದೇ: ಮಾರುಕಟ್ಟೆ ಕಾಯ್ದೆ ತಿದ್ದುಪಡಿ 
ನಂತರದಲ್ಲಿನ ಅವಕಾಶಗಳನ್ನು 


ಬಳಸಿಕೊಂಡು ಈ ಮೇಲೆ ತಿಳಿಸಿದ 
ಅಧಿಸೂಚಿತ ಪ್ರದೇಶಗಳಲ್ಲದ ಹೊರಗಿನ 
ಸ್ಮಳಗಳಲ್ಲೂ ಖಾಸಗಿ ವ್ಯಕ್ತಿಗಳು ವ್ಯಾಪಾರ 
ವಹಿವಾಟು ನಡೆಸಲು ಅವಕಾಶವಾಗಿರುತ್ತದೆ. 


ಖಾಸಗಿ ವ್ಯಾಪಾರಸ್ಥರ ಜೈ 
ಸೇರುತ್ತಿರುವುದರಿಂದ ಬೆಲೆಗಳು 
ಗಗನಕ್ಟೇರಿರುವುದು ಗಮನಕ್ಕೆ ಬಂದಿಲ್ಲ. 


ಸಂಖ್ಯೆ: ಸಿಒ 39 ಎ೦ಆರ್‌ಇ 2022 


MAKER (Lam- 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


107.74 


ಈ 
lca wo 00 
ಅನುಬಂಧ 

2018-20 ರಿಂದ 2021-22ನೇ ಸಾಲನೆ (ಜನವರಿ-2022ರವರೆಗೆ) ಮಾರುಕಟ್ಟೆ ಶುಲ್ಕ ಹಾಗೂ ಬಳಕೆದಾರರ ಶುಲ್ಲದ 
ವಿವರ ರೂ.ಲಕ್ಷಗಳಲ್ಲಿ) 
2019-20 2021-22 
(ಜನವರಿ-2022ರ ಅಂತ್ಕಕ 
. ಸಮಿತಿಗಳ ಹೆಸರು 
NE (ಹಮತ) 207,73 27 
EN ENN ENN 


2 
4 


| 


132.83 


421.00 


ದಾವಣಗೆರೆ 1292.00 78.96 
[ಹರಿಹರ 316.00 
else —— 
ಹೊನ್ನಾಳಿ 363.03 
| 18 [ಜಗಳೂರು 


[5 ois —[ oo 
lens as 
rons io] 
hems Us 
ವಾವ 


55.42 
28.74 
81.15 


El 
css |e es | 


ಬಳ್ಳಾಪುರ 
'ಪಲ್ಲಿ 

ತುಮಕೂರು 

ತುರುವೇಕೆರೆ 


| 


26.79 


0.00 


ಖು 
8 
8 


306.83 


51.27 
4.30 
1,39 
1.08 

24.37 


INN Ne] ~ 
| Nj 
“|e [eo] 
|} ಘಿ 


0.00 


f | ik 


400.08 


A 


HE 
[e] 
[=] 


Ny 


33.01 
54.94 


1.75 


| 
Bes ess os ss 
Een eo en 
les sos | me | os ss 


43 |ಹೊಸನಗರ 242.31 0.00 123.48 0.00 96.10 


es aon nes es 
else oe ss | ous 
sess se os aa 

Ces [oe ss 


329.39 0.00 130.33 0.00 2.03 


ETN 
MECN 
ದಾ 7 


ps Ts as om 
ಇತ 7 
| 


48 


Wy 
HT 
31418519; 

ಚ್ಛ|&|ಥ 

[es NLM 

IEICE 

ರು|ಂ/ 219 

MJ 
[4] 
i 
MN 
MN 
a 
Jil 


NSIS ANSEL 
mee seo |e 
ETNA 
sees as os ss Ts | 


[2[2|2[2|8| 
[AS pes 
£1 
pl | 

& 

&ia 


7 


67 ಸಕಲೇಶಪುರ 100.80 .0೦ 20.61 0.00 0.0೦ 


lee Les Teas ow | ss 


TST 
—— 


ps oss] ae |e 
CINE IRENE 
TU 

NECN 

EN 


[+] 


w 


ninth 


CN ECE EN 


114 


En | 
s 


& 
ಖಿ 


EET 
sl21=]:= 
FE 
ಸಕ 
gd 
ನಷ 
AS 


121 ವಿಜಯಪುರ 701.30 


122 [ಸಿಂಧಗಿ 54.47 0.00 55.44 0.00 18.85 


63.34 0.00 85.83 0.00 37.18 


EN 
NTN 


| 
೪ 


[ss as 


129 [ಹುನಗುಂದ 122.08 0.00 51.00 0.00 15.82 


1 | 
§ 4 


\ 0 ೧0 

| 00 | 4.32 | 

್ಥ | 000 | 108.47 0.00 
| 000 | 184.22 0.00 
0.00 

267.05 27.97 
0.00| 

೧.೦೦ 

| 000 | 61.05 0.0೦ 


55.58 
310.60 
77.62 
45.18 
13.32 


z 
y 
k 
E 
8 
: 
8 


10.88 


- 
[1 
ford 
& 
1 
4] 
lle 
aiNj]D 
Op 
888 
3| 5/8 
ಈ Kl 


ಇ 
4 

& 

[7 

ಬ 

& 

B 

ಸಿ p 
[] 
ಬ 

® 8 


B 
q 


ES 
ಹಿ 
au 
[+] 
[0 
kd 
Ri 
w 
ಎ 


| 


3.32 


“| la 
[ 818 
i 
f 
[4] 
[i] 


137 ಅಫಜಲಪುರ |] 3480 0.0೦ | 27 | 000 | 24.90 
138 [ಸುರಪುರ 408.61 | 000 | 70.41 
Bee oe fe ae | ss 


2.23 274.96 


ಹ 
[3 
{8 
a 
KS 
~ 
fe 
mils 
! 
N 
FN 
2 
[ರ 
5 
[) 


BE 
gw 
215 
415 
ಡ್ಡ 
i 
WW; 
CN 
A 
© 
© 

FN 

[a 

! 
4] 
Ki] 
| 
wl 
S| 


145 10.97 0.00 | 10.40 4.77 
147 ಹೊಸಪೇಟೆ 120.73 7.70 75.60 5.40 21.50 


Ac Qwade 
ನಿರ್ದೇಶಕರ ಪರವಾಗಿ 


